ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸ ಸಂಖ್ವೆ 768 


್ಯ 


ಸದಸ್ಯರ ಹೆಸರು ಪಿ.ಆರ್‌ ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವ ದ್ಧಿ ಹಾಗೂ ವಿಕಲಚೇತನರ 
ಮತ್ತು" ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 05.03.2021 
p Eo ಪತ 
ಸಂ 
ಅ |ಕಳೆದ್‌'3' ವರ್ಷಗಳಲ್ಲಿ ರಾಜ್ಯದಲ್ಲಿ | ಕಳೆದ 5"ವರ್ಷಗಳಕ್ಲ ಸ್ತೀ ಶಕ್ರ ಯೋಜನೆಯಡಿ ಮಹ ಸ್ವ-ಸಹಾಯ 


ಮಹಿಳಾ ಸ್ವ-ಸಹಾಯ ಗುಂಪುಗಳ ಗುಂಪುಗಳ ಸಬಲೀಕರಣಕ್ಕಾಗೆ' ಈ ಕಳಕಂಡ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 


ಸಬಲೀಕರಣ ಪ್ರಯುಕ್ತ ರಾಜ್ಯ 


ಸೇಲರದಂದ; ”  ಯಾವ|! ಸುತುನಿಧಿ:- 2016-17 ಮತ್ತು 2017-18 ರಲ್ಲಿ ಮಂಜೂರಾದ ಪರಿಶಿಷ್ಠ. ಜಾತಿ 
ಯೋಜನೆಗಳನ್ನು ಕಲಿಸಲಾಗಿದೆ: ಹ ಮ ಪಂಗಡದ ಸ್ವೀಶಕ್ತಿ ಗುಂಪುಗಳಲ್ಲಿ ಕನಿಷ್ಠ 6 ತಿಂಗಳ ಉಳಿತಾಯ 
(ವಿವರ ನೀಡುವುದು) ನಿರ್ವಹಿಸಿರುವ ಪ್ರತಿಯೊಂಡೆ ಗುಂಪಿಗೆ ಸುತ್ತನಿಧಿಯಾಗಿ ಪ್ರಥಮ ಹಂತದಲ್ಲಿ 


ರೂ.5,000/- ಸುತ್ತುನಿಧಿ ನೀಡಲಾಗುತ್ತಿದೆ. ಗುಂಪಿನ ಸದಸ್ಥ ರು ತಮ್ಮ 
ಉಳಿತಾಯ ಹಾಗೂ ಸುತ್ತುನಿಧಿಯನ್ನು ಬಳಿಸಿಕೊಂಡು ವಿವಿಧ ಚಟುವಟಕೆಗಳನ್ನು 
ಪ್ರಾರಂಭಿಸಲು ಅನುಕೂಲವಾಗಿದೆ. 


2. ಹೆಚ್ಚುವರಿ ಸುತುನಿಧಿ:- ಸ್ತೀಶಕ್ತಿ ಸ್ವ ಸ್ವ-ಸಹಾಯ ಗುಂಪುಗಳಿಗೆ ನೀಡುತ್ತಿರುವ 
ಸುತ್ತುನಿಧಿ ಮಿತಿಯನ್ನು ರೂಂ, ರಿಂದ ರೂ.25,000/-ಗಳಿಗೆ ಹಂತ 
ಹಂತವಾಗಿ ಹೆಚ್ಚಿಸಿದ್ದು “oa 15 ರಿಂದ 2017-18 ಸಾಲಿನವರಗೆ ಪ್ರತಿ ವರ್ಷ 
ಪ್ರತಿ ಗುಂಪಿಗೆ ರೂ.5,000/- ದಂತೆ ಹೆಚ್ಚುವರಿ ಪ್ರೋತ್ಸಾಹಧನ ನೀಡಲಾಗಿದೆ. 


3. ಬ್ಯಾಂಕ್‌ ಲಿಂಕೆಜ್‌:- ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕ್‌ ಹಾಗೂ ಸಹಕಾರಿ 
ಜ್ಯಾಂಕುಗಳೊಂದಿಗೆ ಸ್ವ-ಸಹಾಯ ಗುರಯುಗಳಿಗೆ ಸಂಪರ್ಕವನ್ನು ಕಲ್ಪಿಸಿ 
ಸಾಲವನ್ನು ಡದು. ವಿವಿಧ ಆದಾಯೋತ್ಸನ್ನ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಳ್ಳಲು ಅನುಕೂಲವನ್ನು ಒದಗಿಸಿದೆ. 


4. ಅಧಿಕ ಉಳಿತಾಯ ಮಾಡಿರುವ ಗುಂಪುಗಳಿಗೆ ಹ್ರೋತಾಹಧನ:- ಗುಂಪುಗಳಿಲ್ಲಿ 
ಉಳಿತಾಯ ಮನೋಭಾವನೆಯನ್ನು ಪ್ರೋತ್ಸಾಹಿಸಲು ರೂ.75,000/- ದಿಂದ 
ರೂ.1.00 ಲಕ್ಷದವರಗೆ ಉಳಿತಾಯ ಮಾಡಿರುವ ಗುಂಪುಗಳಿಗೆ ತಲಾ 
ರೂ.15,000/- ಗಳ ಹಾಗೂ ರೂ.1.00 ಲಕ್ಷಕ್ಕೂ ಹೆಚ್ಚು ಉಳಿತಾಯ ಮಾಡಿರುವ 
ಗುಂಪುಗಳಿಗೆ ತಲಾ ರೂ.20,000/- ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ. 


5. ಸಾಲದ ಮೇಲಿನ ಬಡ್ಡಿಗೆ ಶೇ.6ರ ಸಹಾಯಧನ;- ರೂ.25. ,000/- ದಿಂದ 
ರೂ.100 ಲಕ್ಷದವರೆಗೆ ಸಾಲವನ್ನು ಪಡೆಯುವ ಸ್ತೀಶಕ್ತಿ ಗುಂಪುಗಳಿಗೆ ಸಾಲದ 
ಮೇಲಿನ ಬಡ್ಡಿ ದರಕ್ಕೆ ಶೇ.6ರ ಸಪಾಯ ಧನವನ್ನು' ಒದಗಿಸಲಾಗಿದೆ. 


6. ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ; ಸ್ವೀಶಕ್ಷಿಗುಂಪಿನ ಸದಸ್ಯರಿಗೆ ತಾವು 
ಉತ್ಪಾದಿಸಿದ ವಸ್ತುಗಳನ್ನು ಮಾರಾಟ ಮಾಡಲು ಅನುವು ಮಾಡಿಕೊಡಲು ಜಿಲ್ಲಾ 
ಹಾಗೂ ತಾಲ್ಲೂಕು ಮಟ್ಟದಲ್ಲಿ ವಸ್ತು ನ ಮತ್ತು ಮಾರಾಟ ಮೇಳಗಳನ್ನು 
ಏರ್ಪಡಿಸಲು ಪ್ರತಿ “ಜಲ್ಲಗೆ ಈತ ವಷಃ ಕೂ ,000/- ಗಳನ್ನು 
ಬಿಡುಗಜೆಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧ ug ವಿವಿಧ ರಾಜ್ಯಗಳಲ್ಲಿ 
ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳಗಳಲ್ಲಿ 


$ "f 
ಸ್ಪೀಶಕ್ತಿ ಗುಂಪುಗಳ ಉತ್ಪನ್ನಗಳನ್ನು ಮಾರಾಟ 
ನಶ _ 


ಮಾರುಕಟ್ಟೆ ಸೌಲಭ್ಛ;- 
ಮಾಡಲು ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ' ಸ್ಪೀಶಕ್ತ್ಷಿ ಭವನಗಳನ್ನು 
ನಿರ್ಮಿಸಲಾಗಿದೆ. 


8. ತರಬೇತಿ:- ಸೀಶಕ್ತಿ ಗುಂಪಿನ ಸದಸ್ಯರಿಗೆ ಘೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು 
EN EK 
ನೀಡಲಾಗುತ್ತಿದೆ. 


9. _ ಪ್ರಶಸಿ:- ಸ್ತೀಶಕ್ತಿ. ಗುಂಪುಗಳಿಗೆ ಉತ್ತೇಜನ ನೀಡುವ' ಸಲುವಾಗಿ 
ಅತ್ಯುತ್ತಮವಾಗಿ ಹೆರ್ಯನಿರ್ವಹಿಸುತ್ತಿರುವ 3 ಸ್ತೀಶಕ್ತಿ ಗುಂಪುಗಳಿಗೆ ಹಾಗೂ 3 
ತಾಲೂಕು ಒಕ್ಕೂಟಗಳಿಗೆ ನ ಬಹುಮಾನಥೆನ್ನು. ಮತ್ತು ಪ್ರಶಸ್ತಿ ಪತ್ರವನ್ನು 
ಪ್ರಕತಿ ವರ್ಷ ಮಾರ್ಜ್‌- ರಂದು ಅಂತರಾಷ್ಟ್ರೀಯ ಮಹಿಳಾ 
ದಿನಾಚರಣೆಯೆಂದು ನೀಡಿ ed 


10, ಸ್ತೀಶಕ್ತಿ ಸ್ವ ಸ್ವ-ಸಹಾಯ ಗುಂಪುಗಳು ತಯಾರಿಸುವ ಉತ್ಪನ್ನಗಳನ್ನು ಸರ್ಕಾರದ 
ಇಂಗಳಿ ಅವಶ್ಯಕತೆಗೆ ಅನುಸಾರವಾಗಿ ಖರಿದಿ "ಮಾಡಲು ಅವಕಾಶ 
ಲಿಸಲಾಗಿದೆ. 


ll. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸ್ಪೀಶಕ್ತಿ ಸಂಘಗಳ ಆರ್ಥಿಕ 
ಸಬಲೀಕರಣಕ್ಕಾಗಿ ಸರ್ನಾಟಕ ರಾಜ್ಯ "ಮುಹಿಳಾ ಅಭಿಷೈ ನಿಗಮದ ಮೂಲಕ 
ಕಿರುಸಾಲ ” ಯೋಜನೆಯನ್ನು ಅನುಷ್ಲಾನಗೊಳಿಸಶಾಗುತ್ತಿದ. ಸದರಿ 
ಯೋಜನೆಯಡಿ ಗುಂಪಿನ ಉಳಿತಾಯಕ್ಕೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಸ್ಪೀಶಕ್ತಿ ಸಂಘಗಳಿಗೆ” ಗರಿಷ್ಟ ರೂ.3.00 ಲಕ್ಷಗಳವರೆಗೆ ಹಾಗೂ 
ಇತರೆ ವರ್ಗದ ಸೀಶ್ಸ್‌ ಸಂಘಗಳಿಗೆ ರೂ.2.00 ಲಕ್ಷಗಳ ಬಡ್ಡಿ ರಹಿತ ಸಾಲವನ್ನು 
ಒದಗಿಸಲಾಗುತ್ತಿದೆ” 


ರಾಜ್ಯದ ' ಮಹಿಳಾ ಸ್ವ-ಸಹಾಯ 
ಗುಂಪುಗಳಿಗೆ ಕೇಂದ್ರ ಸರ್ಕಾರದಿಂದ 
ಮತ್ತು ರಾಜ್ಯ ಸರ್ಕಾರದಿಂದ ಎಷ್ಟು 
ಮೊತ್ತದ ಅನುದಾನವನ್ನು 
ಒದಗಿಸಲಾಗಿದೆ; (ವಿವರ ನೀಡುವುದು)" 


ಸ್ಪೀಶಕ್ತಿ' ಯೋಜನೆಯೆಡ "ರಚಿಸಲಾದ `ಮಹಿಳಾ ಸ್‌ಸಹಾಹ'ಗುಂಪಗಗೆ 
ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನ ಒದಗಿಸಿರುವುದಿಲ್ಲ. ರಾಜ್ಯ 
ಸರ್ಕಾರದಿಂದ ಒದಗಿಸಲಾದ ಅನುದಾನದ ವಿವರವನ್ನು ಅನುಬಂಧಲ್ಲಿ 
ಒದಗಿಸಲಾಗಿದೆ. 


ರಾಜ್ಯದ ಮಹಿಳಾ ಸ್ವಸಹಾಯ | ಸ್ತೀಶಕ್ತಿ ಯೋಜನೆಯಡ `ರಚಿಸಲಾದ `ಮಹಿಳಾ ಸ್ವಸಹಾಯ ಗಂಪುಗಳ 
ಗುಂಪುಗಳ ಸ್ಥಿತಿಗತಿಗಳ ಕುರಿತು ಸ್ಥಿತಿಗತಿಗಳ ಬಗ್ಗೆ ಈವರಗೆ ಮೌಲ್ಯಮಾಪನ ಸಮೀಕ್ಷೆ ನಡೆಸಿರುವುದಿಲ್ಲ. ಈ ಬಗ್ಗೆ 
ಮೌಲ್ಯಮಾಪನ ಸಮಿಕ್ಷೆಯನ್ನು ಪರಿಶೀಲಿಸಲಾಗುವುದು. 

ನಡೆಸಲಾಗಿದೆಯೇ; ಇಲ್ಲದಿದಲ್ಲಿ 

ನಡೆಸಲು ಚಿಂತಿಸಲಾಗಿದೆಯೇ? 

(ವಿವರ ನೀಡುವುದು) 


ಸಂಖ್ಯೆ; ಮಮ 27 ಮಮಲ 2021 


Wa 
(ಶಶಿಕಲಾ ಎನೆ ಸಾಹೇಬ್‌ ಜೊಲ್ಲೆ 


ಮಹಿಳಾ ಮತ್ತು ಮಕ್ಕಳೆ 'ಅಭಿವೃದ್ಧಿ ಹಾಗೂ ವಿಕಲಚೇತನರ, 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಅನುಬಂಧ 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಪಿ.ಆರ್‌ ರಮೇಶ್‌ ರವರ ಚುಕ್ಕೆ ಗುರುತಿನ ಪ್ರಶ್ನೆ 


ಸಂಖ್ಯೆ: 768 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆವತಿಯಿಂದ ಕಳೆದ 5 ವರ್ಷಗಳಲ್ಲಿ ಸ್ಪೀಶಕ್ತಿ ಯೋಜನೆಯಡಿ ರಚಿಸಲಾದ 


ಮಹಿಳಾ ಸ್ವ ಸಮಾರು” ಗುಂಪುಗಳಿಗೆ ಒದಗಿಸಲಾದ ಅನುದಾನದ : pe (ರೂ: ಲಕ್ಷಗಳಲ್ಲಿ) 

ವರ್ಷ ಗುಂಪುಗಳೆ ಬಲವರ್ಧನೆಗೆ ವನಗಕಾವ ಅನುದಾನ ತಾಲ್ಲೂಕು ಸ್ಪೀಶಕ್ತಿ ಭವನಗಳ ವಿಭಾಗ ಮಟ್ಟದ ಸ್ಪೀ ಸೀಶಕ್ತಿ ನಫೌಷ ಅಭಿವೃದ್ಧಿ ಯೋಜ; 

(ಹುತ್ತು ನಿಧಿ, ಹೆಚ್ಚುವರಿ ಸುತ್ತು ನಿಧಿ, ಪ್ರೊತ್ಸಾಹ ಧನ, | ನಿರ್ಮಾಣ ತರಬೇತಿ ಕೇಂದ್ರಗಳ 

ಶೇ6 ಬಡ್ಡಿ ಸಹಾಯಧನ, ತರಬೇತಿ, ವಸ್ತು ಪ್ರದರ್ಶನ ನಿರ್ಮಾಣ 

ಮತ್ತು ಮಾರಾಟ ಮೇಳ, ಸ್ತ್ರೀಶಕ್ತಿ ಸಮಾವೇಶ ಮತ್ತು 

ಪ) 
2015-16 7423.00 200.00 100.00 100.00 
2016-17 7691.00 150.00 100.00 — 
2017-18 7415.00 25.00 50,00 — 
2018-19 1400.00 1.00 20.00 — 
2019-20 1000.00 20.00 — 
2020-21 502.00 - - ಈ 


ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದವತಿಯಿಂದ ಕಳೆದ 5 ವರ್ಷಗಳಲ್ಲಿ ಸ್ತೀಶತ್ತಿ ಯೋಜನೆಯಡಿ ರಚಿಸಲಾ: 


ಮಹಿಳಾ ಸ್ವ ಸಹಾಯ "ಗುಂಪು ಗಳಿಗೆ ಒದಗಿಸಲಾದ ಅನುದಾನದ ವವರ (ರೂ.ಲಕ್ಷಗಳಲ್ಲಿ 

Sl. Year Allocated grants Amount allocated from unspent 
No. amount of SCSP/TSP 

1 2015-16 500.00 - 

2 2016-17 1000.00 - 

3 2017-18 1000.00 - 

4 2018-19 500.00 545.00 
5 2019-20 500.00 1800,00 


